ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 12-03-2021 ಪ್ರಶ್ನೆ ಸಂಖ್ಯೆ: 851(1151) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ) 
ಉತ್ತರ ನೀಡಬೇಕಾದ ದಿನಾಂಕ: 12-03-2021 
ಉತ್ತರಿಸುವ ಸಚಿವರು: ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 


ವಿಷಯ: ಹನಿನೀರಾವರಿ ಯೋಜನೆ ಸಾಧನಗಳ ಅಳವಡಿಕೆ ಮತ್ತು ಬಳಕೆ ಅವಧಿ ಬಗ್ಗೆ 


(ಅ) ಕಳೆದ2 ವರ್ಷಗಳಿಂದ ಮಂಡ್ಯ ಜಿಲ್ಲೆ ವ್ಯಾಪ್ಲಿಯಲ್ಲಿ ರೈತರುಗಳಿಗೆ ತೋಟಗಾರಿಕೆ 
ಇಲಾಖೆಯಿಂದ ಕೇಂದ್ರ ಮತ್ತು ರಾಜ್ಯದ ವಿವಿಧ ಯೋಜನೆಗಳಲ್ಲಿ ಬಿಡುಗಡೆ ಮಾಡಲಾದ 
ಅನುದಾನವೆಷ್ಟು; (ತಾಲ್ಲೂಕುವಾರು, ಯೋಜನಾವಾರು ವಿವರ ನೀಡುವುದು) 


(ಆ) ನಾಗಮಂಗಲ ತಾಲ್ಲೂಕು ವ್ಯಾಪ್ತಿಯಲ್ಲಿ ತೋಟಗಾರಿಕೆ ಬೆಳೆಗಳಾದ ಈರುಳ್ಳಿ ತೆಂಗು, 
ಅಡಿಕೆ ಬೆಳೆಗಳ ಶೇಖರಣೆಗೆ ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು; ಘಟಿಕಗಳ ನಿರ್ಮಾಣಕ್ಕೆ 
ಬಿಡುಗಡೆಯಾದ ಅನುದಾನವೆಷ್ಟು ; (ವಿವರ ನೀಡುವುದು) 


(ಇ) ಕಳೆದ2 ವರ್ಷಗಳಿಂದ ನಾಗಮಂಗಲ ತಾಲ್ಲೂಕು ಕೇತ್ರಕ್ಕೆ ಹನಿ ನೀರಾವರಿ 
ಯೋಜನೆಯಲ್ಲಿ ಒದಗಿಸಿರುವ ಅನುದಾನವೆಷ್ಟು; (ಫಲಾನುಭವಿ ರೈತರ ಬಗ್ಗೆ 
ಹೋಬಳಿವಾರು ಮಾಹಿತಿ ನೀಡುವುದು) 


(ಈ) ಹನಿ ನೀರಾವರಿ ಯೋಜನೆ ಸಾಧನಗಳ ಅಳವಡಿಕೆ ಮತ್ತು ಬಳಕೆ ಅವಧಿ ಬಗ್ಗೆ ಸರ್ಕಾರ 
ನಿಗದಿಪಡಿಸಿರುವ ಮಾನದಂಡವೇನು; (ಮಾಹಿತಿ ನೀಡುವುದು) 


(ಉ) ಕಳೆದ2 ವರ್ಷಗಳಿಂದ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿಯವರೆಗೆ ಕೇಂದ್ರ 
ಹಾಗೂ ರಾಜ್ಯ ಸರ್ಕಾರಗಳಿಂದ ಕೃಷಿ ಯಾಂತ್ರೀಕರಣ ಯೋಜನೆಯಡಿಯಲ್ಲಿ ಒದಗಿಸಲಾದ 
ಅನುದಾನವೆಷ್ಟು; (ಹೋಬಳಿವಾರು ಫಲಾನುಭವಿ ರೈತರ ಮಾಹಿತಿ ನೀಡುವುದು) 


